« 


4 


L 


ಉತ್ತರ 
ಅ) ಕೋವಿಡ್‌ ನಿಂದಾಗಿ ಮೃತರಾದ ಕುಟುಂಬದವರಿಗೆ 


ಕರ್ನಾಟಿಕ ವಿಧಾನಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 


ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾ೦ಕ 


ಉತ್ತರಿಸುವ ಸಚಿವರು § 


ಪ್ರ ಶ್ನೆ 


ಪಡೆಯಲು 
ಗಮನಕ್ಕೆ 


ಮರಣ ಪರಿಹಾರವನ್ನು 
ತೊಡಕಾಗಿರುವುದು ಸರ್ಕಾರದ 
ಬಂದಿದೆಯೇ; 


ಕೈಗೊಂಡಿರುವ ಕ್ರಮಗಳೇನು; 

ಇ) ಬಾಗಲಕೋಟೆ ಜಿಲ್ಲೆಯಲ್ಲಿ ಈವರೆಗೆ ಎಷ್ಟು 
ಅರ್ಜಿಗಳು ಸ್ವೀಕೃತವಾಗಿವೆ;: ಎಷ್ಟು ಜನರಿಗೆ ಪರಿಹಾರ 
ವಿತರಿಸಲಾಗಿದೆ? 


ಆ) ಬಂದಿದಲ್ಲಿ, ತೊಡಕುಗಳನ್ನು ನಿವಾರಿಸಲು 


116(71) 
ಶ್ರೀ.ಆರ್‌.ಬಿ.ತಿಮ್ಮಾಪೂರ (ವಿಧಾನ ಸಚೆಯಿಂದ 
ಚುನಾಯಿತರಾದವರು) 


NI 
ವಿಷಯ 


'ಕೋವಿಡ್‌ ಮೃತರಿಗೆ ಪರಿಹಾರ ಬಗ್ಗೆ 


13.12.2021 
ಕಂದಾಯ ಸಚಿವರು 


ಸರ್ಕಾರದ ಗಮನಕ್ಕೆ ಬಂದಿರುವುದಿಲ್ಲ. 


ಅನ್ನಯಿಸುವುದಿಲ್ಲ, 


ದಿನಾಂಕ:  06.12.2021ರವರೆಗೆ 
ಜಿಲ್ಲೆಯಲ್ಲಿ ಒಟ್ಟು 333 ಕೋವಿಡ್‌-19 ಮೃತ ಪ್ರಕರಣಗಳು 
ದಾಖಲಾಗಿದ್ದ, ಈ ಪೈಕಿ ಒಟ್ಟು 263 ಅರ್ಜಿಗಳು 


ಸ್ಪೀಕೃತವಾಗಿರುತ್ತದೆ. 


ಕೇಂದ್ರ ಸರ್ಕಾರದ ಮಾರ್ಗಸೂಚಿಯನ್ವಯ ಕೋವಿಡ್‌ 
ನಿಂದ ಮೃತಪಟ್ಟ ಎಲ್ಲಾ ಪ್ರಕರಣಗಳಲ್ಲಿ ರೂ.50000/-ಗಳ 
ಪರಿಹಾರಧನವನ್ನು ರಾಜ್ಯ ವಿಪತ್ತು ಪರಿಹಾರ ವಿಧಿ 
(SORPಯಿಂದ ನೇರ ಹಣ ಸಂದಾಯದ ಮೂಲಕ 
ಫಲಾನುಭವಿಗಳಿಗೆ ಪಾವತಿಸಲಾಗುತ್ತಿದೆ. ಇದುವರೆವಿಗೆ 
ಪರಿಶೀಲಿಸಿ ಜಿಲ್ಲಾಧಿಕಾರಿಗಳು ಅನುಮೋದಿಸಲಾದ 186 
ಫಲಾನುಭವಿಗಳಿಗೆ ಪರಿಹಾರ ಧನವನ್ನು. ನೇರ ಹಣ 
ಸಂದಾಯದ ಮೂಲಕ ಬ್ಯಾಂಕ್‌ ಖಾತೆಗೆ 
ವರ್ಗಾಯಿಸಲಾಗಿದೆ. ಉಳಿಕೆ 77 ಅರ್ಜಿಗಳು ಪರಿಶೀಲನಾ 
ಹಂತದಲ್ಲಿರುತ್ತದೆ. 


ಮುಂದುವರೆದು, ರಾಜ್ಯ ಸರ್ಕಾರ್ಸವು ಬಿ.ಪಿಎಲ್‌ 
ಕುಟುಂಬದವರಿಗೆ ಘೋಷಿಸಿರುವ ರೂ.100 ಲಕ್ಷ 
ಪರಿಹಾರಕ್ಕಾಗಿ ಒಟ್ಟು 118 ಅರ್ಜಿಗಳು ಸ್ಟೀಕೃತವಾಗಿದ್ದು, 
ಪರಿಶೀಲನಾ ಕಾರ್ಯ ಮುಗಿದ 115 ಫಲಾನುಭವಿಗಳಲ್ಲಿ 
ಮೊದಲನೆ ಕಂತಿನಲ್ಲಿ ಬಿಡುಗಡೆಯಾಗಿರುವ ರೂ.83.00 
ಲಕ್ಷದಲ್ಲಿ 83 ಫಲಾನುಭವಿಗಳಿಗೆ ರೂ.100 ಲಕ್ಷ 
ಪರಿಹಾರವನ್ನು ಚೌಕ್‌ ಮೂಲಕ ವಿತರಿಸಲು 
ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಕ್ರಮವಹಿಸಲಾಗುತ್ತಿದೆ. ಪ್ರಸ್ತುತ 


(Ko) 


ವಿಧಾನ ಪರಿಷತ್ತಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಪ್ರಕಿಯೆ 


——————————————— 


ey 
ಬಾಗಲಕೋಟೆ 


Ao. DSSP- LCQ-30/2021 


ಕ೦ಬಾಯ ಸಚಿವರು 


| 


| ಜಾರಿಯಲ್ಲಿರುವ ಹಿನ್ನೆಲೆಯಲ್ಲಿ ಚೆಕ್‌ `" ವಿತರಣೆಗೆ 
ಸಾಧ್ಯವಾಗಿರುವುದಿಲ್ಲ. 
| CE ಮ R ರ 
ನ EE ಹ 
(ಆರ್‌.ಅಶೋಕ 


